ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 24 ನೇ ಮಾರ್ಚ್‌, 2020 


ರಾಯಚೂರಿನಲ್ಲಿ ಇರುವ ಗ್ರೊತ್‌ಸೆಂಟರ್‌ ಬಗ್ಗೆ 
ಶ್ರೀ ಎನ್‌. ಎಸ್‌. ಬೋಸ್‌ರಾಜು(ವಿಧಾನಸಭೆಯಿಂದ ಚುನಾಯಿತರಾದವರು).- 
1520 (1854) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ 2019-20 ಹಾಗೂ 2020-21ನೇ ಸಾಲಿನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಬೃಹತ್‌ ಕೈಗಾರಿಕೆಗಳು ಯಾವುವು; 
ಪ್ರಸ್ತುತ ಯಾವ ಪ್ರದೇಶಗಳಲ್ಲಿ ಪ್ರಾರಂಭಿಸಲಾಗಿವೆ; ಇವುಗಳಿಗೆ ಪ್ರೋತ್ಸಾಹಿಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(ಆ) ರಾಯಚೂರು ಗ್ರೊತ್‌ಸೆಂಟರ್‌ನಲ್ಲಿ ಇರುವ ಬೃಹತ್‌ ಕೈಗಾರಿಕೆಗಳು ಯಾವುವು; ಇವು ಪ್ರಸ್ತುತ ಚಾಲನೆಯಲ್ಲಿ ಇವೆಯೇ; 
ಚಾಲನೆಯಲ್ಲಿದ್ದರೆ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕ ಸಂಖ್ಯೆ ಎಷ್ಟು; 


(ಇ) ಈ ಗ್ರೊತ್‌ಸೆಂಟರ್‌ನಲ್ಲಿ ನೀರು ಹಾಗೂ ವಿದ್ಯುತ್‌ ಸರಬರಾಜು ಪೂರೈಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ? 


